ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ :.740 
ಮಾನ್ಯ ಸದಸ್ಯರ ಹೆಸರು : ಶ್ರೀ ಜಿ.ರಘು ಆಚಾರ್‌ 
ಉತ್ತರಿಸಬೇಕಾದ ದಿನಾಂಕ 14.12.2020 
ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಹಾಗೂ 
ವೈದ್ಯಕೀಯ ಶಿಕಣ ಸಚಿವರು 
ಪ್ರ. ಸಂ ಪ್ರಶ್ನೆಗಳು ಉತ್ತರ 
ಅ) | ರಾಜ್ಯದಲ್ಲಿ ಕರ್ನಾಟಕ ಖಾಸಗಿ ವೈದ್ಯಕೀಯ | 
ಸಂಸ್ಥೆಗಳ ನಿರ್ವಹಣೆ ಕಾಯ್ದೆಯನ್ನು | ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ | 
1! ಅನುಷ್ಮಾನಗೊಳಿಸಲಾಗಿದೆಯೇ; “ಮಾಹಿತಿ | ಅಧಿನಿಯಮ 2007ರನ್ನು ದಿನಾ೦ಕ:13.08.2007 
ಒದಗಿಸುವುದು) ರಂದು ಕರ್ನಾಟಿಕ ರಾಜ್ಯ ಪತ್ರದಲ್ಲಿ. 
ಆ) ಸದರಿ ಕಾಯ್ದೆ ಅನುಷ್ಠಾನವಾಗಿಲ್ಲವಾದರೆ | ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು ' 
|-ವಿಳಂಬಕ್ಕೆ ಸಾರಣವೇನು? (ಮಾಹಿತಿ | ದಿನಾ೦ಕ:10.11.2009 ರಿಂದ ಜಾರಿಗೆತರಲಾಗಿದೆ. 
ಒದಗಿಸುವುದು) 1 
ಆಕುಕ 90 ಎಸ್‌.ಟಿ.ಕ್ಕ್ಯೂ 2020 


ಸಂಖ್ಯೆ: 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕ್ಷಣ ಸಚಿವರು 


